ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸ೦ಖ್ಯೆ: 738(863) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಶಶೀಲ್‌ ಜ. ನಮೋಶಿ!ಶಿಕ್ಷಕರ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 


ವಿಷಯ: ನಂದಿನಬಿ ಪಾರ್ಲರ್‌ ಬೂತ್‌ಗಳ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಒಟ್ಟಿ ನಂದಿನಿ ಬೂತ್‌ಗಳ ಸಂಖ್ಯೆ ಎಷ್ಟು; ನಗರ ಹಾಗೂ ಗ್ರಾಮೀಣ 
ಪ್ರದೇಶಗಳಲ್ಲಿರುವ ಒಟ್ಟು ಬೂತ್‌ಗಳ ಸಂಖ್ಯೆ ಎಷ್ಟು; 


(ಆ) ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಂದಿನಿ ಪಾರ್ಲರ್‌/ನಂದಿನಿ ಬೂತ್‌ಗಳ 
ಪ್ರಾಂಚ್ಯೈಸಿಯನ್ನು ಪಡೆಯುವುದು ಹೇಗೆ; ಅದಕ್ಕೆ ಇರುವ ಮಾನದಂಡಗಳೇನು; 
ಪ್ರಾಂಜಚೈಸಿಯನ್ನು ಪಡೆಯುವವರಿಗೆ ಸಿಗುವ ಸೌಲಭ್ಯಗಳೇನು; 


(ಇ) ಎಷ್ಟು ಕಿ.ಮೀ. ಗೆ ಒಂದರಂತೆ ನಂದಿನಿ ಬೂತ್‌ಗಳನ್ನು ಸ್ಥಾಪಿಸಬಹುದು; ಇದಕ್ಕೆ 
ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿರುವ ಮಾನದಂಡಗಳೇನು? 


